ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಸೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವವರು 


888 

ಶ್ರೀ ತಿಪ್ಪಣ್ಣ ಕಮಕನೂರು 
12.03.202೦ 

ಮಾನ್ಯ ಮುಖ್ಯಮಂತ್ರಿಗಳು 


ಕ್ರಮ 


Ke) 


| ಸಂಖ್ಯೆ 


ಪಶ್ನೆ 


ಉತ್ತರ 


ಅ) 


"ಹಿಂದಿನ ಯುಪಿಎ ಸರ್ಕಾರ ಕಮಮರನಣ ರೈಲ್ವ್‌ 


ವಿಭಾಗ ಕಛೇರಿ ಮಂಜೂರು ಮಾಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲ. 
ಸಂಪೂರ್ಣ ವಿವರ ಸೀಡುವುದು; 


ಬಂದಿದೆ: 

2೦13-14ನೇ  ಸಾಅನ' ರೈಲ್ಟೆ ಆಯವ್ಯಯದಲ್ವ 
ಕಲಬುರಗಿಗೆ ಹೊಸ ರೈಲ್ಪೆ ವಿಭಾಗವನ್ನು ಸ್ಥಾಪಿಸಲು 
ಕೇಂದ್ರ ಸರ್ಕಾರವು €ಷಿಸಿರುತ್ತದೆ. 


ಆ) 


ಈ ವಿಭಾಗ ಕಛೇರಿಗಾಗಿ ರಾಜ್ಯ ಸರ್ಕಾರ 
ಜಮೀನು ನೀಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದ, 


ಎಷ್ಟು ಎಕರೆ 
ಜಮೀನು ನೀಡಿದೆ; NE 


ಬಂದಿದೆ. 3 

ರಾಜ್ಯ ಸರ್ಕಾರದ ವತಿಯಿಂದ ರೈಲ್ವೆ ವಿಭಾಗ 
ಕಛೇರಿಗಾಗಿ 43ಎ-೭೦ಗು ಜಮೀನನ್ನು ಮಂಜೂರು 
ಮಾಡಲಾಗಿದೆ ದಿನಾಂಕ: ೦1.೦೭.೭2೦14ರಂದ್ಯು . ರೈಲ್ವೆ 
ಇಲಾಖೆಗೆ ಜಮೀನನ್ನು ಹಸ್ತಾಂತರಿಸಲಾಗಿದೆ. 


ಇ) 


| 


ರಾಜ್ಯ ಸರ್ಕಾರ ಜಮೀನು ನೀಡಿದ್ದರಿಂದ] 
ಕೂಡಲೇ. ರೈಲ್ವೆ ವಿಭಾಗ ಕಛೇರಿ 
ಪ್ರಾರಂಭಸಬೇಕೆಂದು ಕೋರಿ ರಾಜ್ಯ ಸರ್ಕಾರ 
ಕೇಂದ್ರಕ್ಕೆ ಪತ್ರ ಬರೆದಿದೆಯೇ:; ಬರೆದಿದ್ದಲ್ವ ವಿವರ 
ನೀಡುವುದು 


ರಾಜ್ಯ ಸರ್ಕಾರದಿಂದ ಕಲಬುರಗಿ ರೈಲ್ಟಿ' ವಿಭಾಗವನ್ನು 
ಸ್ಥಾಪಿಸಲು ಅಂದಿನ ಮಾನ್ಯ ಮುಖ್ಯ ಮಂತ್ರಿಗಳಿಂದ 
ದಿನಾಂಕ:2೦.೦4.೭೦16ರಂದು ಪತ್ತ ಬರೆಯಲಾಗಿದೆ. 


| 


| | ಕ ಪಫಾಗ ಇರ ಪ್ರಾನನನಸುವುವನ್ನಾನ 


ಕಲ್ಯಾಣ ಕನಾಟಕ ಭಾಗದ ಶಾಸಕಠಃ 
ಸಂಸದರ ಸರ್ವಪಕ್ಷ. ನಿಯೋಗ ರೈಲ್ವೆ ಸಚಿವರ" 
ಬಳ ಕೊಂಡೊಯ್ಯುವ ಪ್ರಸ್ತಾವನೆ ರಾಜ್ಯ 
ಸರ್ಕಾರದ ಮುಂದಿದೆಯೇ? 


ಮೂಅಇ 43 ರಾರಾಹೆ ೭2೦೦೦ 


(ಅ.ಎಸ್‌.ಯಡಿಯೂರಪ) 


ಇ 
ಮುಖ್ಯಮಂತ್ರಿ 


